ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ : 12 ನೇ ಮಾರ್ಚ್‌, 2020 


ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ನಿಯಮ 32ರಡಿ ಅಧಿಕಾರಿ/ನೌಕರರ ಸಕ್ರಮಾತಿ ಬಗ್ಗೆ 


ಶ್ರೀ ಶರಣಪ್ಪ ಮಟ್ಟೂರ (ಶಿಕ್ಷಕರ ಕ್ಲೇತ್ರ):- 
789 (727) ಮಾನ್ಯ ಮುಖ್ಯಮಂತಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ವಾಣಿಜ್ಯ ತೆರಿಗೆ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಗಳನ್ವಯ ಎ. ಬಿ. ಮತ್ತು ಸಿ. ವೃಂದದ 
ಮಂಜೂರಾದ ಹುದ್ದೆಗಳ ಸಂಖ್ಯೆ ಎಷ್ಟು ; (ಹುದ್ದೆವಾರು ವಿವರ ನೀಡುವುದು) 


(ಆ) ಈ ಹುದ್ದೆಗಳಿಗೆ ನೇರ ನೇಮಕಾತಿ ಮತ್ತು ಬಡಿ ಮೂಲಕ ನಿಗದಿಪಡಿಸಿರುವ ಅನುಪಾತವೆಷ್ಟು 
;ದಿನಾ೦ಕ: 31-12-2019 ರಿಂದ ಯಾವ್ಯಾವ ವೃಂದಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇವೆ; 


(ಇ) 2009 ರ ನ೦ತರ ದ್ವಿತೀಯ ದರ್ಜೆ ಸಹಾಯಕರಿಂದ ಪ್ರಥಮ ದರ್ಜಿ ಸಹಾಯಕರಾಗಿ ನಿಯಮ 
32ರಡಿಯಲ್ಲಿ ಬಡಿ ಪಡೆದಿರುವ ನೌಕರರೆಷ್ಟು ; ಯಾವ ದಿನಾಂಕದಿಂದ ಬಡಿ ನೀಡಲಾಗಿದೆ; 
ಇವರುಗಳಲ್ಲಿ ಎಷ್ಟು ಜನರಿಗೆ ಸಕ್ರಮಾತಿ ಮಾಡಲಾಗಿದೆ ; ಈವರೆಗೂ ಸಕ್ರಮಾತಿ ಮಾಡದಿರಲು 
ಕಾರಣಗಳೇನು; ಯಾವ ನಿರ್ದಿಷ್ಠ ದಿನಾಂಕದಂದು ಸಕ್ರಮಾತಿಗೊಳಿಸಲಾಗುವುದು ; ದ್ವಿತೀಯ ದರ್ಜೆ 
ಸಹಾಯಕರ ಜೀಷ್ಠತಾ ಪಟ್ಟೆಯನ್ನು ಒದಗಿಸುವುದು ; 


(ಈ) ಮಂಜೂರಾದ ವಾಣಿಜ್ಯ ತೆರಿಗೆ ಪರಿವೀಕ್ಷಕ ಹುದ್ಮೆಗಳೆಗಿಂತ ಹೆಚ್ಚುವರಿ ಪರಿವೀಕ್ಷಕ ಹುದ್ದೆಗಳನ್ನು 
ನೇರ ನೇಮಕಾತಿ ಮಾಡಿಕೊಳ್ಳುತ್ತಿರುವುದು ನಿಜವೇ; ಇದ್ದಲ್ಲಿ, ಎಷ್ಟು ಹೆಚ್ಚುವರಿ ಹುದ್ದೆಗಳನ್ನು 
ನೇಮಕಾತಿ ಮಾಡಿಕೊಳ್ಳಲಾಗುತ್ತಿದೆ ; ಇದಕ್ಕೆ ಕಾರಣಗಳೇನು ; 


(ಉ) ಹೆಚ್ಚುವರಿ ಪರಿವೀಕ್ಷಕ ಹುದ್ದೆಗಳಲ್ಲಿ ಕಿರಿಯ ವಯೋಮಿತಿಯ ಅಭ್ಯರ್ಥಿಗಳು ನೇರ 
ನೇಮಕವಾಗುವುದರಿಂದ ವಯಸ್ಸಿನಲ್ಲಿ ಹಿರಿಯರಾಗಿರುವ ಮತ್ತು ನಿಯಮ 32ರಡಿ ಬಡಿ ಪಡೆದಿರುವ 
ಪರಿವೀಕ್ತಕರನ್ನು ಸಕುಮಾತಿ ಮಾಡದಿದ್ದರೆ, ಇವರಿಗೆ ಮುಂದಿನ ಹುದ್ದೆಗಳ ಬಡಿಗಳಲ್ಲಿ 
ಅನ್ಯಾಯವಾಗುವುದಿಲ್ಲವೇ ; ಈ ಅನ್ಯಾಯವನ್ನು ಸರಿಪಡಿಸಲು ಕೈಗೊಳ್ಳುವ ಕ್ರಮಗಳೇನು? (ಬಿವರ 
ನೀಡುವುದು) 


